ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಕಾನ್‌ಸ್ಟೇಬಲ್‌ಗಳಿಗೆ ಒಂದೇ ರೀತಿ ವಿದ್ಯಾರ್ಹತೆ ನಿಗಧಿಗೊಳಿಸುವ ಬಗ್ಗೆ 


ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 
1280 (1504) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕೆ.ಎಸ್‌.ಆರ್‌.ಪಿ. ಸಿ.ಎ.ಆರ್‌ ಮತ್ತು ಡಿ.ಎ.ಆರ್‌ ಕಾನ್‌ಸ್ಟೇಬಲ್‌ ಗಳು ಸಿವಿಲ್‌ ಪೊಲೀಸ್‌ ಕಾನ್‌ಸ್ಟೇಬಲ್‌ 
ಹುದೆಗೆ ಹೋಗಲು ಅವಕಾಶ ಇದೆಯೇ ; ಇದ್ದಲ್ಲಿ, ಅದಕ್ಕಿರುವ ಅರ್ಹತೆಗಳೇನು; 


Om! 


(ಆ) 2015ರಿಂದ ಇಲ್ಲಿಯವರೆಗೆ ಕೆ.ಎಸ್‌.ಆರ್‌.ಪಿ. ಸಿ.ಎ.ಆರ್‌ ಮತ್ತು ಡಿ.ಎ.ಆರ್‌ ಕಾನ್‌ಸ್ಟೇಬಲ್‌ಗಳಲ್ಲಿ 
ಎಷ್ಟು ಜನರು ನಾಗರಿಕ ಸಿವಿಲ್‌ ಪೊಲೀಸ್‌ ಕಾನ್‌ಸ್ಟೇಬಲ್‌ ಹುದ್ದೆಗೆ ಆಯ್ಕೆಯಾಗಿದ್ದಾರೆ; (ಮಾಹಿತಿ 
ನೀಡುವುದು) 


(ಇ) ಈ ರೀತಿ ಕಾನ್‌ಸ್ಟೇಬಲ್‌ಗಳು ಸಿವಿಲ್‌ ಕಾನ್‌ಸ್ಟೇಬಲ್‌ ಆಗಿ ಹೋಗುವುದರಿಂದ ಕೆ.ಎಸ್‌.ಆರ್‌.ಪಿ. 
ಸಿ.ಎ.ಆರ್‌ ಮತ್ತು ಡಿ.ಎ.ಆರ್‌ ಕಾನ್‌ಸ್ಟೇಬಲ್‌ಗಳ ಹುದ್ದೆ ಖಾಲಿಯಾಗಿ ಸಿಬ್ಬಂದಿಗಳ 
ಕೊರತೆಯುಂಟಾಗುವುದಿಲ್ಲವೆ; 


(ಈ) ಎಲ್ಲಾ ವಿಭಾಗಗಳ ಪೊಲೀಸ್‌ ಕಾನ್‌ಸ್ಟೇಬಲ್‌ಗಳ ಹುದ್ದೆಗಳಿಗೂ ಏಕರೂಪವಾದ ವಿದ್ಯಾರ್ಹತೆ 
ನಿಗದಿಗೊಳಿಸಿ ನೇಮಕಾತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ ? 


